ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1205 (1263) 

2 ಸದಸ್ಯರಹೆಸರು ಶ್ರೀಮತಿ ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

3 ಉತ್ತರಿಸುವ ದಿನಾಂಕ 24.12.2021 


4 ಉತ್ತರಿಸುವ ಸಚಿವರು 


ಮಾನ್ಯ ಯೋಜನೆ, ಕಾರ್ಯಕ್ರಮ ಸಂಯೋಜನೆ 


ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು. 


ಅ) | ರಾಜ್ಯದಲ್ಲಿ, ಮಾನ್ಯ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ದಿ 


ಯೋಜನೆಯಡಿ, 2021-22ನೇ ಸಾಲಿಗೆ ಮಾನ್ಯ ಶಾಸಕರು 
ತಲಾ ರೂ.200 ಕೋಟಿ ರೂಪಾಯಿ ಮೊತ್ತದ ಕ್ರಿಯಾ 
ಯೋಜನೆಯನ್ನು ಸಲ್ಲಿಸಲು ಆದೇಶ ಮಾಡಲಾಗಿದೆಯೇ; 
(ಆದೇಶದ ಪ್ರತಿ ನೀಡುವುದು) 


ಮಾಡಿದ್ದಲ್ಲಿ, ಆ ಆದೇಶದನ್ವಯದಂತೆ 2021-22ನೇ 
ಸಾಲಿಗೆ ರೂ.200 ಕೋಟಿ ರೂಪಾಯಿ ಮೊತ್ತದ 
ಸಂಪೂರ್ಣ ಅನುದಾನವನ್ನು ಜಿಲ್ಲಾಧಿಕಾರಿಗಳ ಖಾತೆಗೆ 
ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆಯೆ; 


ಪೂರ್ಣ ಅನುದಾನ ಇದುವರೆಗೆ ಸರ್ಕಾರದಿಂದ 
ಬಿಡುಗಡೆಯಾಗಿರದಿದ್ದಲ್ಲಿ, 2021-22ನೇ ಸಾಲಿನಲ್ಲಿ 
ಮಾನ್ಯ ಶಾಸಕರು ಸೂಚಿಸುವ ರೂ2ಂಂ ಕೋಟಿ 
ರೂಪಾಯಿ ಮೊತ್ತದ ಎಲ್ಲಾ ಕಾಮಗಾರಿಗಳನ್ನು ಯಾವ 
ಅನುದಾನದಿಂದ ಅನುಷ್ಠಾನ ಮಾಡುವಂತೆ 
ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಆದೇಶಿಸಿದೆ; (ಆದೇಶದ ಪ್ರತಿ 
ನೀಡುವುದು) 


ಹೌದು 


ಕರ್ನಾಟಿಕ ಶಾಸಕರ ಸ್ಮಳೀಯ ಪ್ರದೇಶಾಭಿವೃದ್ದಿ 
ಯೋಜನೆಯಡಿ, 2021-22ನೇ ಸಾಲಿಗೆ ಪ್ರತಿ ಕ್ಲೇತ್ರಕ್ಕೆ 
ರೂ.200 ಕೋಟಿಗಳಿಗೆ ಕ್ರಿಯಾ ಯೋಜನೆಯನ್ನು 
ಅನುಮೋದನೆ ನೀಡಲು 5ದಿನಾಂಕ:13.08.2021ರ 


ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ (ಪ್ರತಿ ಲಗತ್ತಿಸಿದೆ). 


2021-22ನೇ ಸಾಲಿನಲ್ಲಿ ಮೊದಲನೇ ಮತ್ತು ಎರಡನೇ 
ಕಂತಿನ ಅನುದಾನವಾಗಿ ಪ್ರತಿ ಕೇತ್ರಕ್ಕೆ ರೂ.100 
ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗಿದ್ದು, ಮೂರನೇ 
ಕಂತಿನ ಅನುದಾನದ ಬಿಡುಗಡೆಗೆ ಆರ್ಥಿಕ ಇಲಾಖೆಯು 
ಸಹಮತಿ ನೀಡಿದ್ದು, ನೀತಿ ಸಂಹಿತೆ ಮುಗಿದ ನಂತರ ತಲಾ 
ರೂ.50.00 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗುವುದು. 
ಬಿಡುಗಡೆಯಾಗುವ ಅನುದಾನದಲ್ಲಿ ಶೇ.75 ರಷ್ಟು 
ವೆಚ್ಚವಾದಲ್ಲಿ ನಾಲ್ಕ್ಸನೇ ಕಂತಿನ ಅನುದಾನವನ್ನು 
ಬಿಡುಗಡೆ ಮಾಡಲಾಗುವುದು. 


2021-22ನೇ ಸಾಲಿನಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳ ಪಿ.ಡಿ 
ಖಾತೆಯಲ್ಲಿ ಅಕ್ಕೋಬರ್‌-2021 ಅಂತ್ಯಕ್ಕೆ ರೂ.731.15 
ಕೋಟಿ ಅನುದಾನ ಲಭ್ಯವಿದ್ದು, ಸದರಿ ಅನುದಾನದಲ್ಲಿ 
ಮಾನ್ಯ ಶಾಸಕರು ಸೂಚಿಸುವ ರೂ.2.00 ಕೋಟಿ ಮೊತ್ತದ 
ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಂತೆ 
ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಆದೇಶಿಸಿದೆ (ಪ್ರತಿ ಲಗತ್ತಿಸಿದೆ) 


ಪಃ 


ಈ) | 2021-22ನೇ ಸಾಲಿಗೆ ರೂ.200 ಕೋಟಿ ರೂಪಾಯಿ ಅನುದಾನದಲ್ಲಿ ಕಡಿತ ಮಾಡಲಾಗಿಲ್ಲ. 
ಮೊತ್ತದ ಅನುದಾನದಲ್ಲಿ ಕಡಿತ ಮಾಡಲಾಗಿದೆಯೇ 


ಮಾಡಿದ್ದಲ್ಲಿ, ಎಷ್ಟು ಮೊತ್ತವನ್ನು ಕಡಿತಗೊಳಿಸಲಾಗಿದೆ? 


2021-22ನೇ ಸಾಲಿನಲ್ಲಿ ಪ್ರತಿ ಕ್ಲೇತ್ರಕ್ಕೆ ರೂ.1.00 
ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗಿದ್ದು, ನೀತಿ ಸಂಹಿತೆ 
ಮುಗಿದ ನಂತರ ರೂ.50.00 ಲಕ್ಷಗಳನ್ನು 
ಬಿಡುಗಡೆಗೊಳಿಸಲಾಗುವುದು, ಉಳಿದ ರೂ.50.00 
ಲಕ್ಷಗಳನ್ನು ಆರ್ಥಿಕ ಇಲಾಖೆಯ ಸಹಮತಿ ಪಡೆದು 
ಬಿಡುಗಡೆಗೊಳಿಸಲಾಗುವುದು. ಬಿಡುಗಡೆಯಾಗುವ 
ಅನುದಾನದಲ್ಲಿ ಶೇ.75 ರಷ್ಟು ವೆಚ್ಚವಾದಲ್ಲಿ ನಾಲ್ಕನೇ 
ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. 


ಸಂಖ್ಯೆ: ಪಿಡಿಎಸ್‌ 148 ಕೆಎಲ್‌ಎಸ್‌ 2021 


ಮಿ 
ಮಾನ್ಯ ತೋಚಗಾರಿಕೆ ಮತ್ತು1(ಯೋಜನೆ, 


